ಗ 


ಚುಕ್ಕೆ ಸಹಿತ ಸಂಖ್ಯೆ: 


ಕರ್ನಾಟಕ ವಿಧಾನ ಪರಿಷತ್‌ 


85) 

ಸೆದೆಸ್ಕರ ಹೆಸರು ಶ್ರೀ ಯು.ಬಿವೆಂಕಟೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 

ಉತ್ತರಿಸುವ ದಿನಾಂಕ 28.09.2020 


ಉತ್ತಕಸುವ ಸಚವರು 


ಆರೋಗ್ಯ ಮತ್ತು ಕುಟುಂಬಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಪ್ರಕ್ನೆ 


ಉತ್ತರ 


ಕರೋನಾ ವೈರಸ್‌ 


o[ 8d 


ಕೈಗೊಳ್ಳಲಾಗಿದೆ? 


ಸಂದರ್ಭದಲ್ಲಿ 


ಸಾರ್ವಜನಿಕರಿಗೆ ಅವಶ್ಯವಿರುವ ಮಾಸ್ಕ್‌ 
ಮತ್ತು ಸ್ಯಾನಿಟೈಜರ್‌ಗಳನ್ನು ಹೆಚ್ಚಿನದರಕ್ಕೆ 
ಮಾರಾಟ ಮಾಡುತ್ತಿದ್ದ ಪ್ರಕರಣಗಳ ಸಂಖ್ಯೆ 


ತಪಾಸಣೆಗಳನ್ನು 


ಔಷಧ  ನಿಯಂತನ "ಇಲಾಖೆ ಮಾಸ್ಕ್‌ ಮತ್ತು 
ಸ್ಯಾನಿಟೈಜರ್‌ಗಳ ದರವನ್ನು. ಭಾರತ . ಸರ್ಕಾರದ 
Ministry of Consumer Affairs, Food and 
Public Distribution (department of 
Consumer Affairs, ನವದೆಹಲಿ ರವರು 
ಅಧಿಸೂಚನೆ ಸಂಖ್ಯೆ8.0.1197(5) ರನ್ವಯ 
ನಿಗಧಿಪಡಿಸಿ ದಿನಾಂಕ:30.06.2020ರವರೆಗೆ ಮಾತ್ರ 
ಅನ್ವಯವಾಗುವಂತೆ ಅಧಿಸೂಚನೆಯನ್ನು 
ಹೊರಡಿಸಿದ್ದು, ಸದರಿ ಅಧಿಸೂಚನೆಯಂತೆ 
ಕೋವಿಡ್‌-19 ಸಂದರ್ಭದಲ್ಲಿ ಸಾರ್ವಜನಿಕರಿಗೆ 
ಮಾಸ್ಕ್‌ ಮತ್ತು ಸ್ಯಾನಿಟೈಸರ್‌ ನಿಗಧಿತ ಬೆಲೆಯಲ್ಲಿ 
ದೊರಕುವಂತೆ ಕ್ರಮ ವಹಿಸಲು ತಪಾಸಣೆಯನ್ನು 
ಕೈಗೊಂಡಿದ್ದು, ರಾಜ್ಯದಲ್ಲಿ ಒಟ್ಟು 2055 ಔಷಧ 
ಅಂಗಡಿಗಳಲ್ಲಿ ತಪಾಸಣೆ ನಡೆಸಿ, ಈ ಪೈಕಿ 91 
ಸಂಸ್ಥೆಗಳು ಹೆಚ್ಚಿನ ದರದಲ್ಲಿ ಮಾಸ್ಕ್‌ ಮತ್ತು 
ಸ್ಯಾನಿಟೈಸರ್‌ಅನ್ನು ಮಾರಾಟ ಮಾಡಿರುವುದನ್ನು ಪತ್ತೆ 
ಹಚ್ಚಿಲಾಗಿದೆ. 


ಕಾನೂನು ಮಾಪನ ಇಲಾಖಿ:- 


ಕೋವಿಡ್‌-19 ಸಂದರ್ಭದಲ್ಲಿ 
ಸಾರ್ವಜನಿಕರಿಗೆ ಅವಶ್ಯವಿರುವ ಮಾಸ್ಕ್‌ ಮತ್ತು 
ಸ್ಥಾನಿಟೈಸರ್‌ಗಳನ್ನು ಹೆಚ್ಚಿನಕ್ಕೆ ದರಕ್ಕೆ ಮಾರಾಟ 
ಮಾಡುತ್ತಿದ್ದ ಪ್ರಕರಣಗಳು ಹಾಗೂ ತಪಾಸಣೆಗಳ 
ವಿವರಗಳು ಈ ಕೆಳಗಿನಂತಿವೆ:- 


ಒಟ್ಟು ಹೆಚ್ಚಿನ ದರಕ್ಕ ಮಾರಾಟ 
ತಪಾಸಣೆಗಳ ಮಾಡುತ್ತಿದ್ದ ಪ್ರಕರಣಗಳ 
ಸಂಖ್ಯೆ ಸಂಖ್ಯೆ 

7575 276 


ಆ) 


ಇವರುಗಳಿಂದ ವಸೊಲಿ 
ಮಾಡಿರುವದಂಡದ ಪ್ರಮಾಣವೆಷ್ಟು ಹಾಗೂ 
ಕೈಗೊಂಡಿರುವ ಕ್ರಮಗಳಾವುವು? 


ಮಾಸ್ಕ್‌ ವತ್ತ ಸ್ಯಾನಷ್ಯಸರ್‌ಗಳನ್ನಾ ಸ್ಸ ದಕ್ಸ್‌] 
ಮಾರಾಟ ಮಾಡುತ್ತಿರುವವರ ವಿರುದ್ಧ 
ನಿಯಮಾನುಸಾರ ಪ್ರಕರಣಗಳನ್ನು ದಾಖಲಿಸಿ, 
ರೂ.12,62,000/-ಗಳೆ ದಂಡವನ್ನು ವಸೂಲಿ 
ಮಾಡಲಾಗಿದೆ. 


ಎಂ:ಆರ್‌.ಪಿ. ಗಿಂತ ಹೆಚ್ಚಿನ ದರಕ್ಕೆ ಮಾರಾಟ 
ಮಾಡುತ್ತಿದ್ದ 27 ವ್ಯಾಪಾರ, ವಾಣಿಜ್ಯ ಸಂಸ್ಥೆಗಳ 
ವಿರುದ್ಧ ನಿಯಮಾನುಸಾರ ಮೊಕದ್ದಮೆಗಳನ್ನು 
ದಾಖಲಿಸಲಾಗಿದೆ. 


ಆಕುಕ 196 ಐಎಂಎಂ 2020 


(ಬಿ. ಕ್‌ರಾಮುಲು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


